ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


600 
ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ 
24.೦೨.೭೦೭೦ 


ಕರ್ನಾಟಕ ವಿಧಾನ ಪರಿಷತು 


4) ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 

ಕ್ರಸಂ ಪಶ್ನೆ 8 ಉತ್ತರ 
ಅ) ನಹ ನಗರದ ನಿರ್ಮಾಣ ವಿಜಯಪುರ ಜಲ್ಲೆಯೆಲ್ಲ' "ವಿಮಾನ `ಸಲ್ದಾಣ 
ಮಾಡುತ್ತಿರುವ ವಿಮಾನ ನಿಲ್ದಾಣ | ನಿರ್ಮಾಣಕ್ಕಾಗಿ ಬರಣಪೂರ ಗ್ರಾಮದ ಹತ್ತಿರ ಸುಮಾರು 


ಯೋಜನೆಗೆ ಇದುವರೆಗೆ ಬಡುಗಡೆಯಾದ 
ಅನುದಾನ ಎಷ್ಟು; (ವಿವರ ನೀಡುವುದು) 


727 ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಒಟ್ಟು 
ರೂ.63.46  ಕೋಟಗಳ ಅನುದಾನವನ್ನು 2007-೦8 
ಹಾಗೂ 2೦೦8-೦೨ನೇ ಸಾಅನಣ್ಣ ಬಡುಗಡೆ ಮಾಡಲಾಗಿದೆ. 


ಆ [ಸಪರ ಸಾಮಗಾರಯ ನಾರವವಾನವ 


ಕಾರಣವೇನು; ಅನುದಾನದ 
ಏನಾದರು ಇದೆಯೇ: 
ನೀಡುವುದು) 


(ವಿವೆರ 


ವಿಜಯಪುರ `ವಿಮಾನ ನಿಲ್ದಾಣವನ್ನು `` ಸಾರ್ವಜನಿಕ 
ಖಾಸಗಿ ಸಹಭಾಗಿತ್ತದಲ್ಲ ಅಭಿವೃದ್ಧಿ ಪಡಿಸಲು 
ತೀರ್ಮಾನಿಸಿ ಯಶಸ್ವಿ ಬಡ್ಡುದಾರರಾದ 
ಮೆ॥ಮಾರ್ಗ್‌ರವರನ್ನು ಅಭವೃದ್ಧಿದಾರರನ್ನಾಗಿ 2೦1೦ರಲ್ಲ 
ಆಯ್ಕೆ- ಮಾಡಲಾಗಿತ್ತು. ಆದರೆ ಅಭವೃದ್ಧಿದಾರರು ವಿಮಾನ 
ನಿಲ್ದಾಣಕ್ಕಾಗಿ ಗುರುತಿಸಿರುವ ಜಮೀನುಗಳು 
ಸಮತಟ್ಬಾಗಿಲ್ಲದಿರುವುದರಿಂದ ಹಾಗೂ ಬಂಡೆಗಳು 
ಇರುವುದರಿಂದ ಈ ಜಮೀನನ್ನು ಸಮತಟ್ಟುಗೊಳಸಲು 
ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಸುಮಾರು 
ರೂ.100 ಕೋಟ ವೆಚ್ಚವಾಗುವುದು ಎಂದು 
ತಿಃಸಲಾಗಿರುತ್ತದೆ. ವಿಜಯಪುರ ವಿಮಾನ ನಿಲ್ದಾಣ 
ಯೋಜನೆಯು ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ 
ಕಾರ್ಯಸಾಧ್ಯವಲ್ಲವೆಂದು ತಿಃಸಿ ಯೋಜನೆಯಿಂದ 
ಹಿಂದೆ ಸರಿಯಲು ಇಚ್ಛಸಿದ್ದರಿಂದ ಅಭವೃದ್ಧಿದಾರರೊಂದಿಗೆ 
ಮಾಡಿಕೊಂಡಿದ್ದ ಯೋಜನಾ ಅಭವೃದ್ಧಿ ಒಪ್ಪಂದವನ್ನು 
ದಿನಾಂಕಃ1೦.೦1.೭೦14 ರಂದು ರದ್ದುಣೊಳಸಲಾಗಿರುತ್ತದೆ. 


ಸದರ "ಯೋಜನೆಯ `ಸಾವಾಣಾಕಾ SEE ಷಾ ನಿಲ್ದಾಣದ ಅಭವೃದ್ಧೆ 


ಇ) 
ಯಾವ ಹಂತದಲ್ಪದೆ; (ಸಮರ್ರ | ಕಾಮಗಾರಿಗಾಗಿ: ರೂ.೭೭೦ ಕೋಟ ಅಂದಾಜು 
ಮಾಹಿತಿಯನ್ನು ನೀಡುವುದು) ಮೊತ್ತದಲ್ಲ ರೂ.೨5 ಕೋಟಯಲ್ಲ ಮೊದಲನೇ ಹಂತದ 
ಕಾಮಗಾರಿಯನ್ನು ಕೈಗೊಳ್ಳಲು ಸರ್ಕಾರದ ಆದೇಶ 
ಕ) | ಯಾವ್‌" ಕಾಲಮಿತಿಯಳಗೆ ` ಪಮಾನ್‌| ದಿನಾಂಕ:2ಡ.೦7.೭೦೭೦ರಣ್ಲ ಆಡಳತಾತ್ಯಕ 
ನಿಲ್ದಾಣ ಮಾಡಲಾಗುವುದು? (ವಿವರ | ಅನುಮೋದನೆಯನ್ನು ನೀಡಲಾಗಿದೆ. 


ನೀಡುವುದು) 


ಲೋಕೋಪಯೋಗಿ ಇಲಾಖೆಯು ಅಂದಾಜು ಪಟ್ಟಿಯು 
ಅಂತಿಮಗೊಳಸಿದ ನಂತರ ಸದರಿಯವರಿಂದ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. 
ಪ್ರಸ್ತುತ ಟೆಂಡರ್‌ ಪ್ರಕ್ರಿಯೆಯನ್ನು ಲೋಕೋಪಯೋಗಿ 
ಇಲಾಖೆಯಿಂದ ಪ್ರಾರಂಭಸಲಾಗಿರುತ್ತದೆ. 


ಸಂಖ್ಯೆ: ಮೂಅಲ 128 ರಾಅವಿ ೭2೦೭೦ 


9೨ನ್‌ ಶಂಖದ. 
(ಅ.ಎಸ್‌.ಯಡಿಯೂರಪ್ಪ) ಜ್‌ 
ಮುಖ್ಯಮಂತ್ರಿ 


